ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಬೆಂಗಳೂರಿನಲ್ಲಿರುವ (ನಗರ ವ್ಯಾಪ್ತಿ) ಕೆರೆಗಳ ಬಗ್ಗೆ 


ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು)-- 

778 (1018) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 

(ಅ) ಬೆಂಗಳೂರು ನಗರದಲ್ಲಿರುವ ಒಟ್ಟು ಕೆರೆಗಳ ಸಂಖ್ಯೆ ಎಷ್ಟು ; (ಸಂಪೂರ್ಣ ಮಾಹಿತಿ ನೀಡುವುದು) 
(ಆ) ಅವುಗಳಲ್ಲಿ ಎಷ್ಟು ಕೆರೆಗಳು ನಾಶವಾಗಿದೆ ಹಾಗೂ ಎಷ್ಟು ಭೂ ಒತ್ತುವರಿಯಾಗಿವೆ; 

(ಇ) ಅದರಲ್ಲಿ ಎಷ್ಟು ಕೆಸಿರೆಗಳು ದುರ್ವಾಸನೆಯಿಂದ ಕೂಡಿವೆ ; ಅವು ಯಾವುವು; (ಮಾಹಿತಿ ನೀಡುವುದು) 


(ಈ) ಇಂತಹ ದುರ್ವಾಸನೆಯಿಂದ ಕೂಡಿದ ಕೆರೆಗಳಿಂದ ಅಂತರ್ಜಲ ಕಲುಷಿತವಾಗಿರುವ ಪ್ರಕರಣಗಳೆಷ್ಟು 
? (ಈ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವುದು) 


